ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ಬಂಡವಾಳ ಹೊಡಿಕೆ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನ ಸಭೆಯಿಂದ ಚುನಾಯಿತರಾದವರು).- 
476 (786) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಬೀದರ್‌ ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಉದ್ದಿಮೆದಾರರು ಮುಂದೆ 
ಬಂದಿದ್ದಾರೆಯೇ; 


(ಆ) ಬಂಡವಾಳ ಹೂಡಿಕೆ ಮಾಡಲು ಬರುವಂತೆ ಸರ್ಕಾರ ತೆಗೆದುಕೊಂಡ ಯೋಜನೆಗಳಾವುವು; 


(ಇ) ಇಲ್ಲವಾದಲ್ಲಿ ಹೂಡಿಕೆ ಮಾಡದಿರಲು ಕಾರಣಗಳೇನು? 


